ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚವರು 


: 650 
: ಡಾ ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
: 12.03.2020 

; ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ನಿರ್ವಹಿಸುತ್ತಿದೆ; ಇವುಗಳ೦ದ ಎಷ್ಟು 
ಪ್ರಮಾಣ ಮದ್ಯವನ್ನು 
ಮಾರಲಾಗುತ್ತಿದೆ; ಹಾಗೂ 
ಸರ್ಕಾರಕ್ಕೆ ಬರುವ ಆದಾಯವೆಷ್ಟು: 


ಕ್ರ.ಸಂ ಪಶ್ನೆ ಉತ್ತರ 

(ಅ) | ಎಂಎಸ್‌ಐಎಲ್‌ ಮುಖಾಂತರ ಬಂದಿದೆ. _ 
ಮದ್ಯ ಮಾರಾಟ ಮಾಡುತ್ತಿರುವುದು 
ಸರ್ಕಾರದ ಗಮನಕ್ಷೆ ಬಂದಿದೆಯೇ: 

(ಆ) | ಬಂದಿದ್ದಲ್ಲ ಇಂತಹ ಎಷ್ಟು[ ಮದ್ಯ ಮಳಗೆಗಳು ರಾಜ್ಯಾದ್ಯಂತ 
ಅಂಗಡಿಗಳು ರಾಜ್ಯದಲಿ ಕೆಲಸ | ಫ್ರಾರ್ಯನಿರ್ವಹಸಲಾಗುತ್ತಿವೆ. 


2೦18-19ನೇ ಸಾಆನಲ್ಪ ಅಬಕಾರಿ ಇಲಾಖೆಗೆ ರೂ.35.37 ಕೋಟ 
ಪಾವತಿಸಲಾಗಿರುವುದು ಸರ್ಕಾರಕ್ಷೆ ಆದಾಯವಾಗಿರುತ್ತದೆ. ಇದರ 
ಹೊತೆಗೆ ರೂ.689.43 '' ಕೋಟ ದಾಸ್ತಾನನ್ನು ಮಾರಾಟ 


ಮಾಡಲಾಗಿದ್ದು, ಖರೀದಿಸಿದ ಮದ್ಯ ದಾಸ್ತಾನಿನ ಮೇಲೆ ತೆರಿಗೆ 


ಸರ್ಕಾರಕ್ಕೆ ಆದಾಯವಾಗಿರುತ್ತದೆ. 


2೦19-2೦ (ಫೆಬ್ರವರಿ ೭೦೭೦ ರವರೆಗೆ) ಅಬಕಾರಿ ಇಲಾಖೆಗೆ 
ರೂಂ! ಕೋಟ  ಪಾವತಿಸಲಾಗಿರುವುದು ಸರ್ಕಾರಕ್ಕೆ 
ಆದಾಯವಾಗಿರುತ್ತದೆ. ಇದರ ಹೊತೆಗೆ ರೂ.747.21 ಕೋಟ 
ದಾಸ್ತಾನನ್ನು ಮಾರಾಟ ಮಾಡಲಾಗಿದ್ದು, ಬರೀದಿಸಿದ ಮದ್ಯ 
ದಾಸ್ತಾನಿನ ಮೇಲೆ ತೆರಿಗೆ ಸರ್ಕಾರಕ್ಷೆ ಆದಾಯವಾಗಿರುತ್ತದೆ. 


2೦18-19 ಮತ್ತು 2೭೦1೨ ರಿಂದ ಫೆಬ್ರವರಿಯವರೆಗೆ ಮಾರಾಟ 
ಮಾಡಿರುವ ವಿವರವನ್ನು ಅನುಬಂಧ-1 ರಲ್ತ ನೀಡಲಾಗಿದೆ. 


(ಇ) 


ಎಂಎಸ್‌ಐಎಲ್‌ನ ಮಳಗೆಗಳು 
ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿ 
ಸಾಧಿಸದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಎಂಎಸ್‌ಐಎಲ್‌ನ ಜಲ್ಲಾ ಮಟ್ಟದ 
ನೋಡೆಲ್‌ ಅಧಿಕಾರಿಗಳು ಖಾಸಗಿ 
ಸನ್ನದ್ದುದಾರರೊಂದಿಗೆ ಶಾಮೀಲಾಗಿ 
ಎಂಎಸ್‌ಐಎಲ್‌ ಗೆ ಮೋಸ 
ಮಾಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಈವರೆಗೆ 850 ಸನ್ನದು ಪರವಾನಗಿಗಳನ್ನು ಅಬಕಾರಿ ಇಲಾಖೆಯಿಂದ 
ಪಡೆದಿದ್ದು 817 ಸನ್ನುದಗಳನ್ನು ಪ್ರಾರಂಭಸಿ 
ಕಾರ್ಯನಿರ್ವಹಿಸಲಾಗುತಿವೆ. ಎಂಎಸ್‌ಐಎಲ್‌ ಮದ್ಯ ಮಳಣಗೆಗಳಗೆ 
ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ರಾಜ್ಯಾಬ್ಯಂತ 
ಬಂದಿರುವುದರಿಂದ ಮಳಗೆಗಳನ್ನು ಪ್ರಾರಂಭಸುವಲ್ಲ ಹಾಗೂ 
ಗ್ರಾಹಕರಿಗೆ ಉತ್ತಮ ಸೇವೆ ಒದಗಿಸುವಲ್ಪ ಪ್ರಗತಿಯಲ್ಪರುತ್ತದೆ. 


ಎಂಎಸ್‌ಐಎಲ್‌ನ ಜಲ್ಲಾ ಮಟ್ಟದ ನೋಡೆಲ್‌ ಅಧಿಕಾರಿಗಳು ಖಾಸಗಿ 
ಸನ್ನದ್ದುದಾರರೊಂದಿಗೆ ಶಾಮೀಲಾಗಿ ಎಂಎಸ್‌ಐಎಲ್‌"ಗೆ ಮೋಸ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


".6 


(ಈ) | ಬಂದಿದ್ದಲ್ಲ. ಸರ್ಕಾರವು ಈ ಬಗ್ದೆ ಅನ್ವಯಿಸುವುದಿಲ್ಲ. 
ತೆಗೆದುಕೊಂಡ ಕ್ರಮಗಳೇನು? 


ಸಿಐ 4೦ ಪಿಎ೦ಐ 2೦೭೦ (ಇ) A 


(ಜಗದೀಶ ಶೆಟ್ಟರ), 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು. 


Mysore Sales international Limited (Beverage Division) 


Year Wise Sales details 


2019-20(upto Feb) 


